ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 479 (622) | 
ಸದಸ್ಯರ ಹೆಸರು ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ 
(ನಾಮ ನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ 21.02.2022 
ಉತ್ತರಿಸಬೇಕಾದ ಸಚಿವರು ಮಾನ್ಯ ಉನ್ನತ ಶಿಕ್ಷಣ ಸಚಿವರು 
W ಪ್ರಶ್ನೆ ಉತ್ತರ 
ಅ) | ರಾಜ್ಯದ ಸರ್ಕಾರಿ ಪ್ರಥಮ ದರ್ಜಿ ಸರ್ಕಾರದ ಆದೇಶ ಸಂಖ್ಯೆ ಆಇ//ಟಿಎಫ್‌ಪಿ/2017,. 
ಕಾಲೇಜುಗಳಲ್ಲಿ ಅನ್‌ಸ್ಕಿಲ್ಸ್‌/ | ದಿನಾಂಕ:07.07.2017 ರಲ್ಲಿಅಂಶಕಾಲಿಕ, ಅಕುಶಲ/ 
ಅರೆಕಾಲಿಕ ನೌಕರರಾಗಿ | ಅನಿಪಣ ಕೆಲಸಗಾರರನ್ನು ನೇಮಿಸಿಕೊಳ್ಳುವುದನ್ನು 
ಇಲ್ಲಿಯವರೆಗೆ ಕರ್ತವ್ಯ ನಿರ್ಬಂಧಿಸಿದೆ. ಸರ್ಕಾರದ ಆದೇಶ ಸಂಖ್ಯೆ: 


ನಿರ್ಮಹಿಸುತ್ತಿರುವ ಒಟ್ಟು ಗ್ರೂಪ್‌-ಡಿ 
ನೌಕರರ ಸಂಖ್ಯೆ ಎಷ್ಟು ; (ಹೆಸರು 
ಮತ್ತು ವಿಳಾಸ ಸಹಿತ ಮಾಹಿತಿ 
ನೀಡುವುದು) 


ಆಇ/3/ಟಿಎಫ್‌ಪಿ/2012, ದಿನಾ೦ಕ:25.06.2012 ರನ್ವಯ 
ಮಾಸಿಕ ಸಂಚಿತ ಸಂಭಾವನೆ ಪಡೆಯುತ್ತಿರುವ ಎಲ್ಲಾ 
ಅರೆಕಾಲಿಕ, ಅಕುಶಲ ಕೆಲಸದಾಳುಗಳ ಸೇವೆಯನ್ನು 
ಅವರುಗಳ ನೇಮಕಾತಿ ಅವಧಿ ಪೂರೈಸಿದ ತಕ್ಷಣ 
ಬರಖಾಸ್ತು/ಮುಕ್ತಾಯ ಮಾಡಲು ಆದೇಶಿಸಲಾಗಿದೆ. 


ಅದರಂತೆ, ರಾಜ್ಯದ ಸರ್ಕಾರಿ ಪ್ರಥಮ ದರ್ಜಿ 
ಕಾಲೇಜುಗಳಲ್ಲಿ ಅನ್‌ಸ್ಕಿಲ್ಡ್‌! ಅರೆಕಾಲಿಕ ಗ್ರೂಪ್‌-ಡಿ 
ನೌಕರರಾಗಿ ಕರ್ತವ್ಯ ನಿರ್ಪಹಿಸುತ್ತಿದ್ದವರನ್ನು 
ಸೇವಿಯಿಂದ ಬಿಡುಗಡೆ ಮಾಡಲಾಗಿದೆ. ಆದರಿಂದ 
ಪ್ರಸ್ತುತ ಇಲಾಖೆಯ ಸರ್ಕಾರಿ ಪ್ರಥಮ ದರ್ಜಿ 
ಕಾಲೇಜುಗಳಲ್ಲಿ ಅನ್‌ಸ್ಕಿಲ್ದ್‌! ಅರೆಕಾಲಿಕ ಗ್ರೂಪ್‌-ಡಿ 
ನೌಕರರು ಕರ್ತವ್ಯ ನಿರ್ವಹಿಸುತ್ತಿರುವುದಿಲ್ಲ. 


ಆ) 


ಸದರಿ ಅನ್‌ಸ್ಕಿಲ್ಪ'! ಅರೆಕಾಲಿಕ 
ಗ್ರೂಪ್‌-ಡಿ ನೌಕರಿಗೆ ಸಾರ್ವಜನಿಕ 
ಶಿಕಣ ಇಲಾಖೆಯಲ್ಲಿ ಆಯಾಗಳಿಗೆ 
ನೀಡಿರುವಂತೆ ಕನಿಷ್ಟ ವೇತನ 
ರೂ.17,000/- ಗಳನ್ನು 
ನೀಡಲಾಗುವುದೇ ಅಥವಾ ಆದೇಶ 
ಸಂಖ್ಯ: ಇಡಿ 88 ಹೆಚ್‌ಪಿಸಿ 2021, 
ಬೆಂಗಳೂರು ದಿನಾಂಕ: 24.08.2021 


1ರಲ್ಲಿ ಗ್ರೂಪ್‌-ಡಿ ನೌಕರರಿಗೆ ನಿಗಧಿ 


ಪಡಿಸಿರುವ ರೂ. 18,000/- 
ವೇತನವನ್ನು ನೀಡಲಾಗುವುದೇ ; 
(ಸಂಪೂರ್ಣ ಮಾಹಿತಿ ನೀಡುವುದು) 


ಪ್ರಸ್ತುತ ಇಲಾಖೆಯ ಸರ್ಕಾರಿ ಪ್ರಥಮ ದರ್ಜಿ 
ಕಾಲೇಜುಗಳಲ್ಲಿ ಯಾವುದೇ ಅನ್‌ಸ್ಕಿಲ್ದ್‌! ಅರೆಕಾಲಿಕ 


ಗ್ರೂಪ್‌-ಡಿ ನೌಕರರು ಕರ್ತವ್ಯ 
ನಿರ್ವಹಿಸುತ್ತಿರುವುದಿಲ್ಲವಾದ್ಮರಿಂದ ಈ ಪ್ರಶ್ನೆ 
ಉದೃವಿಸುವುದಿಲ್ಲ. 


ಪದ್ದತಿಯನ್ನು ರದ್ದುಪಡಿಸಿ, ಕಳೆದ 
ಸುಮಾರು 20-25 ವರ್ಷಗಳಿಂದ 
ಸೇವೆ ಸಲ್ಲಿಸುತ್ತಿರುವ ಅನ್‌ಸ್ಕಿಲ್ಸ್‌/ 
ಅರೆಕಾಲಿಕ ಗ್ರೂಪ್‌-ಡಿ ನೌಕರರಿಗೆ 


ಸೇವಾ ಭದ್ರತೆಯನ್ನು ಒದಗಿಸಲು | 


ಸರ್ಕಾರ ಯಾವ ಕ್ರಮಗೈಗೊಂಡಿದೆ ? 


'| ಸಂಪೂರ್ಣ ಮಾಹಿತಿ ನೀಡುವುದು) 


ಇ) | ಅನ್‌ಸ್ಕಿಲ್ಸ್‌/ ಅರೆಕಾಲಿಕ ಗ್ರೂಪ್‌ -ಡಿ 
ನೌಕರರ ಬದಲಿಗೆ ಹೊರಗುತ್ತಿಗೆ ಹೌದು, 
ಪದ್ದತಿಯಲ್ಲಿ ಹೊರಗುತ್ತಿಗೆ ಅನ್‌ಸ್ಕಿಲ್ಡ / ಅರೆಕಾಲಿಕ ಗ್ರೂಪ್‌-ಡಿ ನೌಕರರ 
ಗ್ರೂಪ್‌-ಡಿ ನೌಕರರುಗಳನ್ನು | ಬದಲಿಗೆ ಹೊರಗುತ್ತಿಗೆ ಪದ್ಧತಿಯಲ್ಲಿ 347 ಗ್ರೂಪ್‌-ಡಿ 
ನೇಮಿಸಿಕೊಳ್ಳಲಾಗಿದೆಯೇ : | ನೌಕರರುಗಳನ್ನು ನೇಮಿಸಿಕೊಳ್ಳಲು ಕ್ರಮ 
(ಮಾಹಿತಿ ನೀಡುವುದು) ವಹಿಸಲಾಗುತ್ತಿದೆ. 

ಈ) | ನೇಮಿಸಿಕೊಂಡಿದ್ದಲ್ಲಿ, ಹೊರಗುತ್ತಿಗೆ 


ಕಾಲೇಜು ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಥಮ 
ದರ್ಜೆ ಕಾಲೇಜುಗಳಲ್ಲಿ ಅನ್‌ಸ್ಕಿಲ್ಲ್‌ ನೌಕರರು ಕಾರ್ಯ 
ನಿರ್ವಹಿಸುತ್ತಿಲ್ಲ. 


JN 


ಸ೦ಖ್ಯೆ: ಇಡಿ 32 ಯುಇಸಿ 2022 


(ಡಾ: ಅಶ್ವಥೌ್‌"ನಾರಾಯಣ ಸಿ.ಎನ್‌) 


ಉನ್ನತ ಶಿಕ್ಷಣ, ಐಟಿ-ಬಿಟಿ, ವಿಜ್ನಾನ ಮತ್ತು ತಂತ್ರಜ್ಮಾನ, 


ವಿದ್ಯುನ್ಮಾನ ಹಾಗೂ ಕೌಶಲ್ಯಾಭಿವೃದ್ಧಿ, 


ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು. 


